ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


19-03-2021 ಪ್ರಶ್ನೆ ಸ೦ಖ್ಯೆ: 1462 (1704) 


೦ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: 


ಜಿಲ್ಲಾ ಪಂಚಾಯತಿ & ತಾಲ್ಲೂಕು ಪಂಚಾಯತಿ ಸದಸ್ಯರ ಸಂಖ್ಯೆ ಬದಲಾವಣೆ 


(ಅ) ರಾಜ್ಯದಲ್ಲಿ ಇರುವ ಜಿಲ್ಲಾ ಪಂಚಾಯತಿಗಳ ಸಂಖ್ಯೆ ಎಷ್ಟು; ಅವುಗಳಲ್ಲಿರುವ 
ಈಗಿನ ಸದಸ್ಯರ ಸಂಖ್ಯೆ ಎಷ್ಟು; ಮುಂದಿನ ಚುನಾವಣೆಯಲ್ಲಿ ಈ ಸದಸ್ಯರ ಸಂಖ್ಯೆ 
ಹೆಚ್ಚು ಅಥವಾ ಕಡಿಮೆಯಾಗಲಿದೆಯೇ; ಹೌದಾದರೆ, ಬದಲಾವಣೆಯಾಗಲಿರುವ 
ಸದಸ್ಯರ ಸಂಖ್ಯೆ ಎಷ್ಟು; ಸದಸ್ಯರ ಸಂಖ್ಯೆ ಬದಲಾವಣೆಗೆ ಕಾರಣವೇನು ; (ಜಿಲ್ಲಾ 
ಪಂ೦ಚಾಯತಿವಾರು ಮಾಹಿತಿ ನೀಡುವುದು) 


(ಆ) ರಾಜ್ಯದಲ್ಲಿ ಇರುವ ತಾಲ್ಲೂಕು ಪಂಚಾಯತಿಗಳ ಸಂಖ್ಯೆ ಎಷ್ಟು; ಅವುಗಳಲ್ಲಿರುವ 
ಈಗಿನ ಸದಸ್ಯರ ಸಂಖ್ಯೆ ಎಷ್ಟು; ಮುಂದಿನ ಚುನಾವಣೆಯಲ್ಲಿ ಈ ಸದಸ್ಯರ ಸಂಖ್ಯೆ 
ಹೆಚ್ಚು ಅಥವಾ ಕಡಿಮೆಯಾಗಲಿದೆಯೇ; ಹೌದಾದರೆ, ಬದಲಾವಣೆಯಾಗಲಿರುವ 
ಸದಸ್ಯರ ಸಂಖ್ಯೆ ಎಷ್ಟು; ಸದಸ್ಯರ ಸಂಖ್ಯೆ ಬದಲಾವಣೆಗೆ ಕಾರಣವೇನು ; (ತಾಲ್ಲೂಕು 
ಪಂ೦ಚಾಯತಿವಾರು ಮಾಹಿತಿ ನೀಡುವುದು) 


(ಇ) ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲ್ಲೂಕು 
ಪಂಚಾಯತಿಗಳನ್ನು ಕ್ಷೇತ್ರ ಪುನರ್ನಿಂಗಡನೆ (limitation ಮಾಡಲು 
ಉದ್ದೇಶಿಸಲಾಗಿದೆಯೇ ; ಹೌದಾದಲ್ಲಿ, ಕ್ಷೇತ್ರವಾರು ಮಾಹಿತಿಯನ್ನು ನೀಡುವುದು? 


